ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1621 
ಉತ್ತರಿಸಬೇಕಾದ ದಿನಾಂಕ : 20.03.2020 


ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: ಶ್ರೀ ಎನ್‌. ಎಸ್‌. ಬೋಸ್‌ ರಾಜು (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

: ಮಾನ್ಯ ಪ್ರವಾಸೋದ್ಯಮ ಮತ್ತು 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಕ್ರ ಪ್ರಶ್ನೆ ಉತ್ತರ 
ಸ 
ಅ) ರಾಯಚೂರು ಜಿಲ್ಲೆಯಲ್ಲಿ 


ಕ್ರೀಡಾಂಗಣಗಳನ್ನು 
ಅಭಿವೃದ್ದಿಪಡಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ರಾಯಚೂರು ಜಿಲ್ಲೆಯಲ್ಲಿ  ಕ್ರೀಡಾಂಗಣಗಳನ್ನು 
ಅಭಿವೃದ್ಧಿಪಡಿಸಲು ಕೆಳಕಾಣಿಸಿದ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. ; 


1. ರಾಯಚೂರು ಜಿಲ್ಲಾ ಕ್ರೀಡಾಂಗಣದ ಪ್ರೇಕ್ಷಕರ 
ಗ್ಯಾಲರಿ ಮತ್ತು ಪೆವಿಲಿಯನ್‌ ಕಟ್ಟಡ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. 
ಲಾನ್‌ ಟೆನ್ನಿಸ್‌, ಬ್ಯಾಸ್ಕೆಟ್‌ ಬಾಲ್‌ ಅಂಕಣ, 
ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಹಾಗೂ 


ಈಜುಕೊಳದ ನವೀಕರಣ ಕಾರ್ಯ 
ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿ 
ಪ್ರುಗತಿಯಲ್ಲಿರುತ್ತದೆ. 


N 


ಸಿಂಧನೂರು ತಾಲ್ಲೂಕು ಕ್ರೀಡಾಂಗಣದ ಪಶ್ಚಿಮ 
ಮತ್ತು ವಾಯವ್ಯ ದಿಕ್ಕಿನ ಪ್ರೇಕ್ಷಕರ ಗ್ಯಾಲರಿ 
ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. |. 
೭ನೇ ಹಂತದಲ್ಲಿ ಪೂರ್ವ ಭಾಗದ ಪ್ರೇಕ್ಷಕರ ಗ್ಯಾಲರಿ 
ನಿರ್ಮಾಣ, ಅಥ್ಲೆಟಿಕ್ಸ್‌ ಟ್ರಾಕ್‌ ನಿರ್ಮಾಣ 
ಮತ್ತಿತರ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 


Ww 


. ಲಿಂಗಸುಗೂರಿನಲ್ಲಿ' ಹೊರಾಂಗಣ ಕ್ರೀಡಾಂಗಣ 
ನಿರ್ಮಾಣಕ್ಕೆ ಕಲ್ಯಾಣ-ಕರ್ನಾಟಕ 
ಪ್ರದೇಶಾಭಿವೃದ್ದಿ ಮಂಡಳಿಯಿಂದ ರೂ 200.00 
ಲಕ್ಷ ಅನುದಾನ ಹಂಚಿಕೆಯಾಗಿದ್ದು, ದಿನಾಂಕ: 
08-03-2020 ರಂದು ಕ್ರೀಡಾಂಗಣ ನಿರ್ಮಾಣ 
ಕಾರ್ಯದ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. 


ಹ 


ದೇವದುರ್ಗದಲ್ಲಿ ತಾಲ್ಲೂಕು ಕ್ರೀಡಾಂಗಣದ 
ನೆಲಸಮತಟ್ಟು ಕಾರ್ಯ ಹಾಗೂ ಪೆವಿಲಿಯನ್‌ 
ಕಟ್ಟಿಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. 


5, ಮಾನ್ದಿ ಮತ್ತು ಸಿರವಾರಗಳಲ್ಲಿ 
ಶ್ರೀಡಾಂಗಣಗಳನ್ನು ನಿರ್ಮಿಸಲು ನಿವೇಶನವನ್ನು 
ಗುರುತಿಸಲು ಕ್ರಮ ವಹಿಸಲಾಗುತ್ತಿದೆ. 


ಆ) | ರಾಯಚೂರು ಸ್ರಗರದಲ್ಲಿ | ರಾಯಚೂರು ಜಿಲ್ಲೆಯ ಪ್ರತಿಭಾವಂತ 
ಕ್ರೀಡಾ ತರಬೇತಿ ಹಾಗೂ ಕ್ರೀಡಾಪಟುಗಳಿಗೆ ಶ್ರೀಡಾ ತರಬೇತಿಯನ್ನು ನೀಡಲು 
ಕ್ರೀಡಾ ವಸತಿ ಶಾಲೆ | ರಾಯಚೂರು ಪಟ್ಟಣದಲ್ಲಿ ಜಿಲ್ಲಾ ಕ್ರೀಡಾ ವಸತಿ 


ನಿರ್ಮಾಣ ಮಾಡಲು | ವಿಲಯವನುು ಸ್ಥಾಪಿಸಲಾಗಿದ್ದು, ಫುಟ್‌ ಬಾಲ್‌ ಮತ್ತು 
ಸರ್ಕಾರ ತೆಗೆದುಕೊಂಡ | ಹಾಕಿ ಕ್ರೀಡೆಗಳಲ್ಲಿ ಇರಬೇತಿಯನ್ನು ನೀಡಲಾಗುತ್ತಿದೆ. 
ಕ್ರಮಗಳೇನು? ರಾಯಚೂರು ಕ್ರೀಡಾ ವಸತಿ ವಿಲಯದಲ್ಲಿನ ಮಹಿಳಾ 


ಕ್ರೀಡಾಪಟುಗಳಿಗಾಗಿ ರೂ 15000 ಲಕ್ಷ ವೆಚ್ಚದಲ್ಲಿ 
ವಸತಿ ನಿಲಯ ಕಟ್ಟಡವನ್ನು ನಿರ್ಮಿಸಲು ಸರ್ಕಾರವು 
ಆಡಳಿತಾತಪ ಅನುಮೋದನೆ ವೀಡಿರುತ್ತದೆ. 


ಇ |ಪುಸ್ತುತ ರಾಯಚೂರು | ಪುಸ್ತುತ ರಾಯಚೂರಿನ ಮಹಾತ್ಮ ಗಾಂಧಿ ಜಿಲ್ಲಾ | 
ನಗರದಲ್ಲಿ ಯಾವ | ಕೀಡಾಂಗಣದ ಪುನರ್‌-ನಿರ್ಮಾಣ ಹಾಗೂ ಹೊಸ 
ಕ್ರೀಡೆಗಳಿಗೆ ಪ್ರೋತ್ಸಾಹಿಸಲು | ಕ್ರೀಡಾ ಮೂಲಸೌಕರ್ಯಗಳ ಸೃಜನೆ ಕಾಮಗಾರಿಗಳು 
ಮೂಲಭೂತ ಪ್ರಗತಿಯಲ್ಲಿದ್ದ, ಲಾನ್‌ ಟಿಮ್ನೆಸ್‌, ಬಾಸ್ಕೆಟ್‌ ಬಾಲ್‌ 
ಸೌಕರ್ಯಗಳನ್ನು ಅಂಕಣಗಳ ನಿರ್ಮಾಣ, ಒಳಾಂಗಣ ಶ್ರೀಡಾಂಗಣ 
ಒದಗಿಸಲಾಗಿದೆ? ನಿರ್ಮಾಣ ಮತ್ತು ಈಜುಕೊಳ ನವೀಕರಣ 
ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಶೀಘು 


ಕ್ರೀಡಾಪಟುಗಳ ಬಳಕೆಗೆ ಮುಕಗೊಳಿಸಲಾಗುವುದು. 


ವೈಎಸ್‌ ಡ-/ಇಬಿಬಿ/64/2020 
WB 
ಪಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


